ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


py) 


ಶ್ರೀ ಗೋವಿಂದ ರಾಜು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1044 
ಉತ್ತರಿಸಬೇಕಾದ ದಿನಾಂಕ 21.09.2021 vy 
ಕಸಂ ಪಶ್ನೆ ಉತ್ತರ 
(ಅ) | ಕೋಲಾರ-ಚಿಕ್ಕಬಳ್ಳಾಪುರ ೪$$sN ಹಾಗೂ 
SFs ಸೊಸೈಟಿಗಳ ಮುಖಾಂತರ ನೀಡಲಾದ 
0% ಬಡ್ಡಿ ಸಾಲಕ್ಕೆ ಸರ್ಕಾರ ನಿಗಧಿ 
.| ಪಡಿಸಿರುವುದಕ್ಕಿಂತ ಹೆಚ್ಚಿಗೆ ಬಡ್ಡಿ ಕ್ಷೇಮ್‌ ಬಂದಿದೆ. 
ಮಾಡಿ, ಆಡಳಿತ ಮಂಡಳಿಯವರು ಅಧಿಕಾರ 
ದುರುಪಯೋಗಪಡಿಸಿಕೊಳ್ಳುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ | 
4) ಕೋಲಾರ-ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ 


ಬಂದಿದ್ದಲ್ಲಿ, ಎಷ್ಟು ಸೊಸೈಟಿಗಳಲ್ಲಿ ಈ ರೀತಿ 
ಅಕ್ರಮ ನಡೆದಿದೆ; 


"| ಉಪ ನಿಬಂಧಕರಿಂದ ವರದಿ ನಿರೀಕ್ಷಿಸಲಾಗಿದೆ. 


ಬ್ಯಾಂಕಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ: 
ಮೂಲಕ ಸ್ವ-ಸಹಾಯ ಗುಂಪುಗಳಿಗೆ ವಿತರಿಸಿದ ಸಾಲಗಳಿಗೆ | 
ಸರ್ಕಾರದ ನಿಗಧಿಪಡಿಸಿರುವುದಕ್ಕಿಂತ ಹೆಚ್ಚಿನ ಬಡ್ಡಿ ಕ್ಷೈಂ 
ಮಾಡಿರುವ ಬಗ್ಗೆ ನಿಬಂಧಕರ ಕಛೇರಿಗೆ ದೂರು 
ಸೀಕೃತವಾಗಿದ್ದು, ಈ ಬಗ್ಗೆ ತನಿಖೆ ನಡೆಸಲು ಸಹಕಾರ 
ಸಂಘಗಳ ಉಪ ನಿಬಂಧಕರು 3ನೇ ವಲಯ, ಬೆಂಗಳೂರು 
ನಗರ ಜಿಲ್ಲೆ ಇವರಿಗೆ ದಿ:26.07.2021 ರಲ್ಲಿ ಆದೇಶಿಸಿದ್ದು, 


ಎಷ್ಟು ಸಹಕಾರ ಸಂಘಗಳಲ್ಲಿ ಅಕ್ರಮ ನಡೆದಿದೆ 
ಎಂಬುದು- ಪೂರ್ಣ ವರದಿ ಬಂದ ನಂತರ ತಿಳಿದು 


ಬರುತ್ತದೆ. 
1} 


TT 


ಹಾಗಿದ್ದಲ್ಲಿ, ಇಂತಹ ಸೊಸೈಟಿಗಳ .ಮೇಲೆ 
ಸರ್ಕಾರ ಕೈಗೊಂಡಿರುವ ಕೆಮಗಳೇನು? 


| | (ವಿವರಗಳನ್ನು ನೀಡುವುದು) 


ಇನ್ನೂ ವರದಿ ಬಾರದೆ ಇರುವುದರಿಂದ ಕ್ರಮ ಕೈಗೊಳ್ಳುವ 
ಪ್ರಶ್ನೆ ಉದ್ಭವಿಸುವುದಿಲ್ಲ. 


ಸಂಖ್ಯೆ; ಸಿಒ 276 ಸಿಎಲ್‌ಎಸ್‌ 2021 


Uo 


(ಎಸ್‌.ಟಿ ಸೋಮಶೇಖರ್‌) 
ಸಹೆಕಾರ ಸಚಿವರು 


